ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಆರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟಿ 


ಬುಧವಾರ, ದಿನಾಂಕ 11ನೇ ಫೆಬ್ರವರಿ, 2೦15 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


1. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


"2೦15ರ ಫೆಬ್ರವರಿ ೦೭ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಲಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” ಎಂದು ದಿನಾ೦ಕ ೦೭2ನೇ ಫೆಬ್ರವರಿ 
೨೦15ರಂದು ಶ್ರೀ ಬಸವರಾಜ ರಾಯರೆಡ್ಡಿಯವರು ಸೂಚಿಸಿದ ಪ್ರಸ್ತಾವದ ಮೇಲೆ 


ಮುಂದುವರೆದ ಚರ್ಚೆ. 
2. ಅರ್ಧ ಗ೦ಟೆ ಕಾಲಾವಧಿ ಚರ್ಚೆ 


ಶ್ರೀ ಬಸವರಾಜ ರಾಯರೆಡ್ಡಿ ಅವರು "ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು 
ಮಾಡಿಕೊಂಡಿರುವ ಒಡಂಬಡಿಕೆ” ಬಗ್ಗೆ ದಿನಾಂಕ:೦3.೦೭2.೭೦15ರಂದು ಸದನದಲ್ಲಿ 
ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಣ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 14(೦8)ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


3.ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 
ಆ) ದಿನಾಂಕ ೦4.೦೭.೭೦15ರ ಎರಡನೇ 
ಪಟ್ಟಯಂದ ತಡೆಹಿಡಿಯಲಾದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ 
ಶ್ರೀ ರವಿಸುಬ್ರಮಣ್ಯ ಎಲ್‌.ಎ. ಅವರ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 30(283) 
ಇ) ದಿನಾಂಕ ೦5.೦೭.೭೦15ರ ಮೂರನೇ 


ಪಟ್ಟಂಬ೦ದ ವರ್ಗಾವಣೆಗೊಂಡ ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ, 
ಶ್ರೀ ರಾಜೀವ ಪಿ ಅವರ ಚುಕ್ಕೆ ಗುರುತಿನ ವಿಕಲ ಚೇತನರ ಮತ್ತು ಹಿರಿಯ 
ಪ್ರಶ್ನೆ ಸಂಖ್ಯೆ: 33(654) ನಾಗರೀಕರ ಸಬಲೀಕರಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರು 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಏಳನೇ ಪಟ್ಟ 


ಪು.ತಿ.ನೊ 


4 ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 
1. ಶ್ರೀಯುತರುಗಳಾದ ಎಲ್‌.ಎ. ರವಿಸುಬ್ರಮಣ್ಯ, ಎಸ್‌. ರಘು. ಎಸ್‌.ಆರ್‌. ವಿಶ್ವನಾಥ್‌, 
ಅ.ಎನ್‌. ವಿಜಯಕುಮಾರ್‌, ಎಂ. ಸತೀಶ್‌ ರೆಡ್ಡಿ ಮತ್ತು ಎಂ. ಕೃಷ್ಣಪ್ಪ ಆಖಗಳು 
ಬೆಂಗಳೂರು ಮಹಾನಗರ ಪಾಅಕೆಯನ್ನು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಅಕೆಯನ್ನಾಗಿ ಪರಿವರ್ತಿಸಿದ ಸಂಚ ಅ.ಬ.ಎಂ.ಪಿ.ಯಲ್ಲರುವ ಹಲವು 


ವಿಭಾಗಗಳಲ್ಲ “ಒಂದಕ್ಕೊಂದು ಸಮನ್ವಯತೆ ಇಲ್ಲದಿರುವುದರಿಂದ ಬೆಂಗಳೂರು ನಗರದ 
ಅಭಿವೃದ್ಧಿಗೆ 'ತೊಂದರೆಯಾಗುತ್ತಿರುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌. ಅಶೋಕ್‌,ಬಸವರಾಜ ಬೊಮ್ಮಾಯಿ, 
ಗೋವಿಂದ ಎಂ. ಕಾರಜೋಳ, ಕೆ.ಜಿ.ಬೋಪಯ್ಯ ಹಾಗೂ ಇತರರು ರಾಜ್ಯದ ಹನ 
ಜಲ್ಲೆಗಳ್ಲ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ 
ಮಾಡುತಿರುವ ಸಣ್ಣ ರೈತರುಗಳನ್ನು ತರವುಗೊಳಸುತ್ತಿರುವುದರಿಂದ ಉಂಟಾಗಿರುವ 
ಆತಂಕದ ಪ ಪರಿಸ್ಥಿತಿಯ ಬಗ್ಗೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


೮. ಗಮನ ಸೆಳೆಯುವ ಸೂಚನೆಗಳು 


€ ಕೆ.ಬಿ. ಸನ್ನಕುಮಾರ್‌ ಅವರು ರಾಜ್ಯದ ಅರಣ್ಯ ಪ್ರದೇಶದಲ್ಲಿ 1978ಕ್ಕಿಂತ 
ಗ SNE ಕೇಂದ್ರ ಸರ್ಕಾರದ ಅರಣ್ಯ ಸ೦ರಕ್ಷಣೆ ಕಾಯ್ದೆ 195೦ರ 
ಪ್ರಕಾರ ಬಡುಗಡೆಗೊಳಸಿದ್ದು ಈವರೆವಿಗೂ ಸಾಗುವಳದಾರರಿಗೆ ಹಕ್ಕು ಪತ್ರ ನೀಡಲು ಕ್ರಮ 
ಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


(Ws 


2. ಶ್ರೀ ಮಧು ಎಸ್‌. ಬಂಗಾರಪ್ಪ ಅವರು ರಾಜ್ಯಾದ್ಯಂತ ರೈತರ ಪಂಪ್‌ಸೆಟ್‌ಗಳಗೆ 
ಅಕ್ರಮವಾಗಿ ಅಳವಡಿಸಿಕೊಂಡಿರುವ ವಿದ್ಯುತ್‌ ಸಂಪರ್ಕವನ್ನು ಸಕ್ರಮಗೊಳಸಲು ಅರ್ಜ 
ಸಲ್ಲಸಲು ನಿಗದಿ ಮಾಡಿರುವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ 
ಗಮನ ಸೆಳೆಯುವುದು. 


ಇ. ಶ್ರೀ ಜ.ಆರ್‌. ಪಾಟೀಲ ಅವರು ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ಅಭವೃದ್ಧಿ 
ನಿಗಮದಿಂದ ಆಳಂದ ಪಟ್ಟಣದಲ್ಲಿ ವಸತಿಹೀನರಿಗೆ ನಿವೇಶನ ನೀಡಲು ಜಮೀನು ಖರೀದಿ 
ಮಾಡಿದ್ದರೂ ನಿವೇಶನ ಹಂಚಿಕೆ ಮಾಡದಿರುವುದರಿಂದ ಸಾರ್ವಜನಿಕರಿಗೆ 
ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಜೆ.ಟ. ಪಾಟೀಲ ಅವರು ಶಾಸಕರ ಪತ್ರಗಳಗೆ ಅಧಿಕಾರಿಗಳು ತ್ವರಿತವಾಗಿ 
ಪ್ಪಂದಿಸದಿರುವುದರಿಂದ ಆಗುತ್ತಿರುವ ಅನಾನುಕೂಲ ಸರ್ಕಾರದ ತೊಂದರೆಯ ಬಗೆ 
ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಪು.ತಿ.ನೊ 


ಕ 


5. ಶ್ರೀ ಪಿಳ್ಳ ಮುನಿಶಾಮಪ್ಪ ಅವರು ದೇವನಹಳ್ಳ ತಾಲ್ಲೂಕಿನಲ್ಲರುವ ಕೆಂಪೇಗೌಡ ಅಂತರ 
ರಾಷ್ಟ್ರೀಯ ವಿಮಾನ ನಿಲ್ದಾಣವು ಅಣ್ಣೇಶ್ವರ ಗ್ರಾಮ ಪಂಚಾಂಯ್ತರಗೆ ಸಂದಾಯ 
ಮಾಡಬೇಕಾಗಿರುವ ಬಾಕಿ ತೆರಿಗೆ ಹಣವನ್ನು ಸಂದಾಯ ಮಾಡದಿರುವುದರಿಂದ 
ಪಂಚಾಯ್ತಿಯ ಅಭಿವೃದ್ಧಿ ಕಾರ್ಯಗಳಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ 
ಮೂಲಭೂತ ಸೌಲಭ್ಯ ಅಭವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ 
ಸೆಳೆಯವುದು. 


6. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ- 
45ರಲ್ಲಿ ನಾಗಮಂಗಲ ತಾಲ್ಲೂಕಿನ ಕದಬಹಳ್ಳ ಬಳ ಅಂಡರ್‌ಪಾಸ್‌, ಸರ್ವೀಸ್‌ ರಸ್ತೆ 
ನಿರ್ಮಿಸುವುದು ಹಾಗೂ ಬೆಳ್ಳೂರು ಕ್ರಾಸ್‌ ಮತ್ತು ಹಿರಿಸಾವೆ ಬಳ ಸರ್ವಿಸ್‌ ರಸ್ತೆಯನ್ನು 
ಸರಿಯಾದ ರೀತಿಯಲ್ಲ ರಚನೆ ಮಾಡಿಲ್ಲದಿರುವ ಬಗ್ಗೆ ಹಾಗೂ ಬೆಳ್ಳೂರು ಕ್ರಾಸ್‌ 
ಬಳಯರುವ ಟೋಲ್‌ ಪ್ಲಾಜಾವನ್ನು ಬೆಳ್ಳೂರು ಕ್ರಾಸ್‌ ನಂತರ ನಿರ್ಮಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಗುರು ಪಾಟೀಲ ಶಿರವಾಳ ಅವರು ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಲ್ಲಿ ಶಾಸಕರು 
ಸೂಚಿಸುವ ಎರಡು ಲಕ್ಷ ಮೀರಿದ ಕಾಮಗಾರಿಗಳಗೆ ಅನುಮೋದನೆ ನೀಡಲು 
ಕಾರ್ಯನಿರ್ವಾಹಕ ಅಭಯಂತರರಿಗೆ ಅಧಿಕಾರ ನೀಡುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಜ.ವೈ.ರಾಘವೇ೦ದ್ರ ಅವರು ಪಡಿತರ ಚೀಟಗಳನ್ನು ಪಡೆಯುವಾಗ ಆಧಾರ್‌ 
ಸ೦ಖ್ಯೆಯನ್ನು ನೀಡುವುದರ ಕುರಿತು ಗೊ೦ದಲವಿರುವ ಬಗ್ಗೆ ಮಾನ್ಯ ಆಹಾರ ಮತ್ತು 
ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಂದ ಮಾಗಡಿ 
ರಸ್ತೆಯಿಂದ ತುಮಕೂರು ರಸ್ತೆವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಟೆಂಡರ್‌ ಪಡೆದ 
ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಿರ್ವಹಿಸಿರುವ ಬಗ್ಗೆ ಪ್ರಾಧಿಕಾರದ ಟಾಸ್ಕ್‌ ಘೋರ್ಸ್‌ 
ಸಮಿತಿಯು ವರದಿ ಸಲ್ಲಸಿದ್ದರೂ ಅದೇ ಗುತ್ತಿಗೆದಾರರಿಗೆ 2535.12 ಲಕ್ಷ ರೂ.ಗಳ ರಸ್ತೆ 
ಕಾಮಗಾರಿಯನ್ನು ನೀಡಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


10.ಶ್ರೀ ಈ. ತುಕಾರಾಂ ಅವರು ಮೆ; ಅಲ್ಲೇರ್‌ ಲಕ್ಷ್ಮೀ ವಿತ್ತಲ್‌ ಕ೦ಪನಿ ಇವರು ಕುಡಿತಿನಿ 
ಹಾಗೂ ಹರಗಿನದೋಣಿ ಗ್ರಾಮಗಳ ಜಮೀನುಗಳನ್ನು ಹಾಗೂ ಮೆ; ಬ್ರಾಹ್ಮಿಣಿ ಸ್ಟೀಲ್ಸ್‌ 
ಕರ್ನಾಟಕ ಅಮಿಟೆಡ್‌ (ಹಾಅ ಉತ್ತಮ ಗಾಲ್ಫ್ಟಾ ಫೆರೋಸ್‌ ಅಮಿಟೆಡ್‌) ಅವರು 
ವೇಣಿವೀರಾಪುರ, ಕುಡಿತಿನಿ, ಕೊಳಗಲ್ಲು ಮತ್ತು ಎರ್ರ೦ ಗ್ರಾಮಗಳ ಜಮೀನುಗಳನ್ನು 
ಕೈಗಾರಿಕಾ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಂಡಿದ್ದು, ಆ ಜಮೀನುಗಳ ದರವನ್ನು 
ನಿಗದಿಪಡಿಸುವಲ್ಲ ಉಂಟಾಗಿರುವ ತಾರತಮ್ಯದಿಂದಾಗಿ ರೈತರಿಗೆ ಅನ್ಯಾಯವಾಗಿರುವ ಬಗ್ಗೆ 


ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು 
ಪು.ತಿ.ನೊ 


11. ಶ್ರೀ ಹೆಚ್‌.ಎಸ್‌.ಪ್ರಕಾಶ್‌ ಅವರು ಹಾಸನ ನಗರ ಸಭೆಯಲ್ಲ ಪೌರಾಯುಕ್ತರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಯು ಲಕ್ಷಾಂತರ ರೂಪಾಲುಗಳನ್ನು ದುರುಪಯೋಗ 
ಮಾಡಿರುವ ಆರೋಪ ಸಾಬೀತಾಗಿದ್ದರೂ ಅವರ ವಿರುದ್ಧ ಇದುವರೆವಿಗೂ ಸರ್ಕಾರ 
ಕ್ರಮಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಕೆ.ಶಿವಮೂರ್ತಿ ಅವರು ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲ. ಸಾರ್ವಜನಿಕ ಸ್ಥಳಗಳಲ್ಲ 
ಮತ್ತು ಟೋಲ್‌ಗಳಲ್ಲ ಶೌಚಾಲಯ ನಿರ್ಮಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 


6. ಅರ್ಧ ಗ೦ಟೆ ಕಾಲಾವಧಿ ಚರ್ಚೆ 


ಶ್ರೀ ಹ್ಯಾರಿಸ್‌ ಎನ್‌.ಎ. ಅವರು “ಶೈಕ್ಷಣಿಕ ಗುಣಮೌಲ್ಯಗಳ ವರ್ಧನೆ” ಬಗ್ಗೆ 
ದಿನಾ೦ಕ:೦4.೦೨.೨೦1೮ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಎರಡನೇ ಪಣ್ಟಯಲ್ಲನ 
ಪ್ರಶ್ನೆ ಸಂಖ್ಯೆ: 26(537)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ 
ಚರ್ಚಿಸುವುದು. 


Ra M 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


